ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 274 (2058) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರವಿಂದ ಶುಮಾರ್‌ ಅರಳಿ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಇನಾಮ್‌ ಜಮೀನು ಕುರಿತು 


(ಅ) ಬೀದರ್‌ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಎಷ್ಟು ಎಕರೆ ಇನಾಮ್‌ 
ಜಮೀನಿದೆ; (ಸರ್ವೆ ಸಂಖ್ಯೆ, ಫಲಾನುಭವಿಗಳ ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಇದರೆ, ಇಲ್ಲಿಯವರೆಗೆ ಎಷ್ಟು ಜನ ಇನಾಮ್‌ ಜಮೀನನ್ನು ಮರು ಮಂಜೂರಾತಿ (Re- 
grant ಮಾಡಿಕೊಂಡಿದ್ದಾದೆ; 


(ಇ) ಮಾಡಿದ್ದಲ್ಲ, ಎಷ್ಟು ಎಕರೆಗೆ ಮಾಡಲಾಗಿದೆ; ಮಾಡದಿದ್ದ (ಔಣೀ-9೯ಗ!) ಇನಾಮ್‌ 
ಜಮೀನಿನ ವಿಸೀರ್ಣ ಎಷ್ಟು; (ವಿವರ ನೀಡುವುದು) 


(ಈ) ಇನಾಮ್‌ ಜಮೀನುಗಳಲ್ಲಿ ನಿವೇಶನ ನಿರ್ಮಾಣ ಮಾಡಿ ಮಾರಾಟ ಮಾಡಲು 
ನಿಯಮಗಳಲ್ಲಿ ಅವಕಾಶವಿದೆಯೇ? 


